ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 125 (212) 
ಸದಸ್ಯರ ಹೆಸರು : ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ : 21-09-2020 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು 
3 ಪ್ರತ್ನೆ ತ್ತರ 


ಅ. 1ಕಳ4ೆದ್‌ 3 ವರ್ಷಗಳಲ್ಲಿ ಮೈಸೊರು ಜಿಲ್ಲಾವಾರು ವಿವರ'ಈ ಕಳಕಂಡಂತಿಡೆ. 
ವಿಭಾಗದಲ್ಲಿ ಎಷ್ಟು ಪ್ರಾಥಮಿಕ ಪೌಢ 


ಮತ್ತು ಪದವಿ ಪೂರ್ವ |[ಕಸರ 7ಚಕ್ಷಯ ಪಸರ 7ಪಾಢವಾ ಗಾದನ 
ಶಾಲಾ/ಕಾಲೇಜುಗಳಿಗೆ ಅನುದಾನ ಪೂರ್ವ 
ನೀಡಲಾಗಿದೆ; (ಜಿಲ್ಲಾವಾರು ವಿವರ [ನ್ಯಾಸನಹ FT 
ನೀಡುವುದು) 2 ಹಾಸನ —— | —— 01 
3 ಕೊಡಗು J — —— —— 
4 ಉಡುಪಿ pe —— 
5 ಮಾಗಳಾಡ 
6 ಮಂಡ್ಯ IT 
7 ಚಿಕ್ಕಮಗಳೊರು —— [ —— 
F ಜಾಮರಾಜನೆಗರೆ | —— —— 07 
ES CE) 
ಆ." ಅವುಗಳಲ್ಲಿ "ಎಷ್ಟು ನನನ್‌ 
ಸ್ವಂತ ಕಟ್ಟಡವನ್ನು ಹೊಂದಿವೆ: ಪ್ರೌಢಶಾಲೆಗಳು, 01 ಪದವಿ ಪೂರ್ವ ಕಾಲೇಜು ಸ್ಪಂತ 


ಕಟ್ಟಡವನ್ನು ಹೊಂದಿರುತ್ತದೆ. 


ಇ. [ಈ ಕಾಲೇಜುಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ /ಈ ಪರನ" ಪಾರ್ವ ಕಾವ ನರಾ 

ಅನುಪಾತವನ್ನು ನಿರ್ವಹಿಸಲಾಗಿದೆಯೇ: | ಕಾರ್ಯಭಾರಕ್ಕನುಗುಣವಾಗಿ ಉಪನ್ಯಾಸಕರ ಹುದ್ದೆಗಳ ನ್ನು 

ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 

ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು 

ಇಲಾಖೆಯು ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿದೆ. 

1 “ವಿಶ್ವಾಸ ಕಿರಣ” ಯೋಜನೆ: 
ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷಾ ವಿಶೇಷ ಬೋಧನಾ 
ತರಬೇತಿ ಕಾರ್ಯಕ್ರಮ “ವಿಶ್ವಾಸ ಕಿರಣ” 
ಯೋಜನೆಯನ್ನು ಹಮ್ಮಿಕೊಂಡು, ಯಶಸ್ವಿಯಾಗಿ 
ಪೂರ್ಣಗೊಳಿಸಲಾಗಿರುತ್ತದೆ. 

2. _“ಲ್ಯಾಪ್‌ಟಾಪ್‌ ಬಹುಮಾನ ಯೋಜನೆ”: 

ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ | 

ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡದ 
ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿ 
ಜಿಲ್ಲೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿರುವ 


ವಿದ್ಯಾರ್ಥಿಗಳನ್ನು ಲ್ಯಾಪ್‌ಟಾಪ್‌ ಬಹುಮಾನವನು 
ls ಗೌರವಸ ಲಾಗಿದೆ. 
ಎಸ್‌.ಸಿ.ಪಿ €ಜನೆಯಡಿಯಲ್ಲಿ ಜಾನು 
ವಿಜ್ಞಾನ ವಾಣಿಜ್ಯ pe ಕಲಾ ಸಂಯೋಜನೆಗಳಲ್ಲಿ 
ತೇರ್ಗಡೆ ಹೊಂದಿ "ಜಿಲ್ಲೆಯಲ್ಲಿ ಅತೀ ಹೆಬ 
ಅಂಕಪಡೆದಂತಹ 03ವಿದ್ಯಾರ್ಥಿಗಳಿಗೆ ಹೀಗೆ ಒಟ್ಟು 
ರಾಜ್ಯದಾದ್ಯಂತ 288 ವಿದ್ಯಾರ್ಥಿಗಳಿಗೆ ಲ್ಯಾಪ್‌ಟಾಪ್‌ 
ನೀಡಲಾಗಿದೆ. 
ಟಿ.ಎಸ್‌.ಪಿ ಯೋಜನೆಯಡಿಯಲ್ಲಿ ಜಿಲ್ಲಾವಾರು 
ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಸಂಯೋಜನೆಗಳಲ್ಲಿ 
ತೇರ್ಗಡೆ ಹೊಂದಿ ಜಿಲ್ಲೆಯಲ್ಲಿ ಅತೀ ಹೆಚ್ಚು | 
ಅಂಕಪಡೆದಂತಹ ಒಬ್ಬ ವಿದ್ಧಾ ರ್ಥಿಗೆ ಹೀಗೆ ಒಟ್ಟು 
ರಾಜ್ಯದಾದ್ಯಂತ 96 ವಿದ್ಯಾರ್ಥಿಗಳಿಗೆ ಲ್ಲಾಪ್‌ಟಾಪ್‌ 
ನೀಡಲಾಗಿದೆ. 


“ಪ್ರತಿಭಾ ಪುರಸ್ಪಾರ” 


ಪಿಯುಸಿಯ ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳಲ್ಲಿ 


ವ್ಯಾಸಂಗ ಮಾಡಿ, ಶೇಕಡ 80ಕ್ಕಿಂತ ಹೆಚ್ಚು ಅಂಕ ಪಡೆದು 
ಸಿ.ಇ.ಟಿ. ಮುಖಾಂತರ ಇಂಜಿನಿಯರಿಂಗ. ವೈದ್ಯಕೀಯ, 
ದಂತ ವಿಜ್ಞಾನ, ಕೃಷಿ ಮತ್ತು ಪಶು ವೈದ್ಯ ವಿಜ್ಞಾನದಂತಹ 
ವೃತ್ತಿಪರ ಕೋಸ್‌ ಗಳ ಕಾಲೇಜುಗಳಿಗೆ ಪ್ರಥಮ ವರ್ಷಕ್ಕೆ 
ಪ್ರವೇಶಾತಿ ಪಡೆದ, ಬಡತನ ರೇಖೆಗಿಂತ 
ಕೆಳಮಟ್ಟದಲ್ಲಿರುವ (ಬಿ.ಪಿ.ಎಲ್‌. ಕಾರ್ಡ್‌ ಹೊಂದಿರುವ) 
ಪ್ರತಿಭಾನ್ವಿತ ವಿದ್ಧಾ ರ್ಥಿಗಳಿಗೆ “ಪ್ರತಿಭಾ ಪುರಸ್ಕಾರ” ಎಂಬ 
ಯೋಜನೆಯನ್ನು "ಕಾಂತಿಕ ಶಿಕ್ಷಣ ಇಲಾಖೆಯ ವತಿಯಿಂದ 
ಕೈಗೊಳ್ಳಲಾಗಿರುತ್ತದೆ. 


. “ಕನ್ನಡ ಮಾಧ್ಯಮ ಪ್ರಶಸಿ” 


ಕನ್ನಡ ಮಾಧ್ಯಮದ ವಿದ್ಧಾ ರ್ಥಿಗಳನ್ನು ಪ್ರೋತ್ಲಾಹಿಸುವ 
ಸನರವಗಿ ದ್ವಿತೀಯ ಪಿಯುಸೆ ಹ "ಪರೀಕ್ಷೆಯಲ್ಲಿ 
ಕನ್ನಡ ಮಾಧ್ಯಮದಲ್ಲಿ ಅತೀ ಹೆಚ್ಚು ಅಂಕಗಳನ್ನು 
ಗಳಿಸಿದವ ವಿದ್ಯಾರ್ಥಿಗಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ 
ವತಿಯಿಂದ “ನ್ನಡ ಮಾಧ್ಯಮ ಪಿಸಿ” ನೀಡಿ 
ಗೌರವಿಸಲಾಗುತ್ತಿದೆ. 

“ಕಿತ್ರೂರು ರಾಣಿ ಚೆನ್ನಮ್ಮ” ಪುರಸ್ವಾರ: 


ಪದವಿ ಪೂರ್ವ ಪರೀಕ್ಷೆಯಲ್ಲಿ ಶೇಕಡ 80ಕ್ಕಿಂತ ಹೆಚ್ಚು 


ಅಂಕ ಪಡೆದು, ಸಿಡಟಿ. ಮೂಲಕ ವೃತ್ತಿ ಶಿಕ್ಷಣ 
ಕೋರ್ಸಗಳಾದ ಇಂಜನಿಯರಿಂಗ್‌, ವೈದ್ಯಕೀಯ, ದಂತ 
ವೈದ್ಯಕೀಯ, ಫಾರ್ಮಸಿ, ಬಿ.ಎಸ್ಸಿ (ಷಿ ವಿಜ್ಞಾನ)ಗಳಿಗೆ 
ಪ್ರವೇಶ pe ಪ್ರತಿ ಜಿಲ್ಲೆಯಿಂದ” 10 ಹೆಣ್ಣು ಮಕ್ಕಳಂತೆ 

ಬಿ.ಪಿ.ಎಲ್‌. ಕಾರ್ಡ್‌ ಹೊಂದಿರುವ ನಂಬದ 
ವಿದ್ಯಾರ್ಥಿನಿಯರು ಭಾ ಪಾಪತಿಸಿದ ಶುಲ್ಕವನ್ನು 
ಮರುಪಾವತಿಸುವ “ಕಿತ್ತೂರು ರಾಣಿ ಚಿನ್ನ ಮ” 
ಯೋಜನೆಯನ್ನು ಕಾಲೇಜು ಶಿಕ್ಷಣ ಬರಾ 
WR ಕೈಗೊಳ್ಳಲಾಗಿರುತ್ತದೆ. 

ತೃಮಸಕಗಳ ಕನ್ನಡ ಅನುವಾದ ಕಾರ್ಯಗಳು: 


ಹಂ ಮತ್ತು ದ್ವಿತೀಯ ಪಿಯುಸಿಯ ರಾಷ್ಟ್ರೀಯ 


ಪಠ್ಯಕ್ರಮ (ಎನ್‌ಸಿಇಆರ್‌ಟಿ)ದ ವಾಣಿಜ್ಯಶಾಸ್ತ್ರ ಮತ್ತು 


ಮಿ 


ವಿಜ್ಞಾನ ವಿಷಯಗಳ ಪೆಠ್ಯಮಸ್ತಕಗಳನ್ನು ಕನ್ನಡ ಭಾಷೆಗೆ 
ಅನುವಾದ ಮಾಡಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ 
ಜಾಲ ತಾಣದಲ್ಲಿ ಪ್ರಕಟಿಸುವ ಕಾರ್ಯವನ್ನು 
ಕೈಗೊಳ್ಳಲಾಗಿರುತ್ತದೆ. 

ಬುಕ್‌ ಬ್ಯಾಂಕ್‌ ಯೋಜನೆ: (ಎಸ್‌.ಸಿ.ಪಿ.-ಟಿ.ಎಸ್‌.ಪಿ 
ಯೋಜನೆಯಡಿ) 

5CP ಹಾಗೂ 7SP ಅಡಿಯಲ್ಲಿ 2018-19ನೇ ಶೈಕ್ಷಣಿಕ 
ಸಾಲಿನಲ್ಲಿ ಎಸ್‌.ಸಿ./ಎಸ್‌.ಟಿ. ಮೀಸಲಾತಿ ವಿಧಾನ ಸಭಾ 
ಕ್ಷೇತಗಳಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಓದುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ, ಬುಕ್‌ 
ಬ್ಯಾಂಕ್‌ಗಳಿಗೆ ವಾಣಿಜ್ಯ ವಿಭಾಗದ ಪಠ್ಯ ಪುಸ್ತಕಗಳನ್ನು 
ಸರಬರಾಜು ಮಾಡುವ ಉದ್ದೇಶದಿಂದ ಎಸ್‌ಸಿ. 
ಮೀಸಲಾತಿ ವಿಧಾನ ಸಭಾ ಕ್ಷೇತಗಳ ಒಟ್ಟು 181 
ಕಾಲೇಜುಗಳನ್ನು ಹಾಗೂ ಎಸ್‌.ಟಿ. ಮೀಸಲಾತಿ ವಿಧಾನ 
ಸಭಾ ಕ್ಷೇತಗಳ ಒಟ್ಟು 62 ಕಾಲೇಜುಗಳಲ್ಲಿ 
ಯಶ್ನಸಿಗೊಳಿಸಲಾಗಿದೆ. ” 
ಪರಿಶಿಷ್ಠ ಜಾತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ 
ಧನ ಯೋಜನೆ: 

2018ನೇ ಸಾಲಿನ ಎಸ್‌.ಎಸ್‌.ಎಲ್‌.ಸಿ. ವಾರ್ಷಿಕ 
ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ 
ತೇರ್ಗಡೆಯಾದ ಪರಿಶಿಷ್ಠ ಜಾತಿ ವಿದ್ಯಾರ್ಥಿಗಳಿಗೆ 
ಪ್ರೋತ್ಸಾಹ ಧನ ಮಂಜೂರು ಮಾಡುವ ಯೋಜನೆಯನ್ನು 
ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ ನಡೆಸಲಾಗುತ್ತಿದೆ. 


. ಪರಿಹಾರ ಬೋಧನೆ: 


2018-19ನೇ ಶೈಕ್ಷಣಿಕ ಸಾಲಿನಿಂದ ರಾಜ್ಯದ ಎಲ್ಲಾ 
ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿಶೀಯ 
ಪಿ.ಯು.ಸಿ. ತರಗತಿಗಳಿಗೆ ದಾಖಲಾತಿ ಹೊಂದಿದ 


ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು (Pre-test) 
ಎಸ್‌.ಎಸ್‌.ಎಲ್‌.ಸಿ. ಪಠ್ಯಕ್ರಮವನ್ನು ಆಧರಿಸಿ 
ನಡೆಸಲಾಗುವುದು. ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು 
ಗಳಿಸುವ ಅಂಕಗಳನ್ನು ಮಾನದಂಡ ವನ್ನಾಗಿಟ್ಟುಕೊಂಡು 
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ವಿಭಾಗವಾರು/ 
ವಿಷಯವಾರು ಗುರುತಿಸಿ, ಇಂತಹ ವಿದ್ಯಾರ್ಥಿಗಳಿಗೆ 
ಸಂಬಂಧಪಟ್ಟ ವಿಷಯಗಳಲ್ಲಿ ಕಾಲೇಜಿನ ತರಗತಿಗಳು 
ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಅಥವಾ ಕಾಲೇಜಿನ 
ಅವಧಿ ಮುಗಿದ ನಂತರ ಒಂದು ಗಂಟೆ ಕಾಲ “ಸೇತುಬಂಧ 
ಕಾರ್ಯಕ್ರಮ'ವನ್ನು 15ನೇ ಜುಲೈವರೆಗೆ ನಡೆಸಲಾಗುವುದು. 
16 ನೇ ಜುಲೈನಿಂದ ಶೈಕ್ಷಣಿಕ ವರ್ಷದ ಕೊನೆಯವರೆಗೆ 
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷ 
ಪರಿಹಾರ ಬೋಧನೆ (Remedial Teaching) 
ತರಗತಿಗಳನ್ನು ನಡೆಸಲಾಗುವುದು. 


. 2019-20ನೇ ಶೈಕ್ಷಣಿಕ ಸಾಲಿನಿಂದ pr Ambedkar 


foundation, Ministry Of Social Justice And 
Empowerment, Government of India ಇವರ 


12. 


13. 


14. 


16. 


17. 


ವತಯಂದ ೫8-79 ಸೇ ಸಾಲಿನಲ್ಲಿ ದಿಶೀಯ 
ಪಿಯುಸಿಯಲ್ಲಿ ಮೊದಲ ಅತಿ ಹೆಚ್ಚು ಪಡೆ 
ವಿಜ್ಞಾನ, ಕಲಾ,ವಾಣಿಜ್ಯ ವಿಷಯಗಳ ಪಶಿಶಿಷ್ಟ ಜಾತಿ 
ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಸಂಬಂಧ | 
ಒಟ್ಟು 30 ಪರಿಶಿಷ್ಠ ಜಾತಿ ವಿದ್ಯಾರ್ಥಿಗಳಿಗೆ ಈ ಸೌಲಭ 
ನೀಡಲಾಗಿದೆ. ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಥಮ ದ್ವಿಶೀಯ 
ಪಿಯುಸಿ ಎಲ್ಲಾ ವಿಷಯಗಳ ಪಠ್ಯಪುಸ್ತಕ ಗಳನ್ನು 
ಪಿಡಿಎಫ್‌ನಲ್ಲಿ ಸಾಫ್ಟ್‌ ಪ್ರತಿಯನ್ನು ವಿದ್ಯಾರ್ಥಿಗಳಿಗೆ, 


8 
ಈ 
[©] 
[14 
Fl 
el 
[51 


ಉಪನ್ಯಾಸಕರುಗಳಿಗೆ ಮತ್ತು ಹೋಷಕರಿಗೆ 
ಅನುಕೂಲವಾಗುವಂತೆ ವೆಬ್‌ಸೈಟ್‌ನಲ್ಲಿ 
ಅಳವಡಿಸಲಾಗಿದೆ. 

s ಪ್ರಶ್ನೆ ಕೋಠಿಗಳ ಲಭ್ಯತೆ: ಪ್ರಥಮ ಮತ್ತು 
ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಅನುಕೂಲ 
ವಾಗುವಂತೆ ಎಲ್ಲಾ ಪದವಿ ಪೂರ್ವ ವಿಷಯಗಳಲ್ಲಿ 
ಪ್ರಶ್ನೆಕೋಠಿಗಳನ್ನು ಸಿದ್ದಪಡಿಸಿ ವಿದ್ಯಾರ್ಥಿಗಳು ಮತ್ತು 
ಉಪನ್ಯಾಸಕರುಗಳ ಹಿತದೃಷ್ಟಿಯಿಂದ ಇಲಾಖಾ 


ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗಿದೆ. 

2019-20ನೇ ಸಾಲಿನಿಂದ ದ್ವಿತೀಯ ಪಿಯುಸಿ 
ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶಿ ವಿಷಯದಲ್ಲಿ 100 
ಅಂಕಗಳಿಸಿದ ಉತ್ತಮ ಉತ್ತರ ಪತ್ರಿಕೆಗಳನ್ನು 
ವಿದ್ಯಾರ್ಥಿಗಳಿಗೆ ಅನುಕೂಲ ಹಾಗೂ ಮಾಹಿತಿಗಾಗಿ 


ಇಲಾಖಾ ವೆಬ್‌ಸೈಟ್‌ನಲ್ಲಿ $ಂanಗed ಪ್ರತಿಯನ್ನು 
ಅಳವಡಿಸಲಾಗಿದೆ. 

2019-20ನೇ ಶೈಕ್ಷಣಿಕ ಸಾಲಿನಿಂದ 20 
ವಿಷಯಗಳ ಉಪನ್ಯಾಸಕರಿಗೆ ವಿಷಯಾಧಾರಿತ 
ತರಬೇತಿಯನ್ನು ನೀಡಲಾಗಿದೆ. 

ದಾಖಲಾತಿ ಆಂದೋಲನ: 2019-20ನೇ ಶೈಕ್ಷಣಿಕ 
ಸಾಲಿನಿಂದ ರಾಜ್ಯದ ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸಲು 
ದಾಖಲಾತಿ ಆಂದೋಲನವನ್ನು ಹಮ್ಮಿಕೊಳ್ಳ ಲಾಗಿದೆ. 


. ಕಾಲೇಜು ದಿನಚರಿ:2019-20ನೇ ಶೈಕ್ಷಣಿಕ 


ಸಾಲಿನಿಂದ ಕಾಲೇಜು ದಿನಚರಿ ಪುಸ್ತಕಗಳನ್ನು ರಾಜ್ಯದ 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವ್ಯಾಸಂಗ | 
ಮಾಡುತ್ತಿರುವ ಪ್ರಥಮ ಹಾಗೂ ದ್ವಿತೀಯ 

ಪಿ.ಯು.ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಂಚಿಕೆ 
ಮಾಡಲಾಗುವುದು. 

ಹೆಣ್ಣು ಮಕ್ಕಳ ಶುಲ್ಕ ವಿನಾಯಿತಿ:- ಪದವಿ ಪೂರ್ವ 
ಹಂತದಲ್ಲಿ "ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು 
ದ್ವಿತೀಯ ವಿದ್ಯಾರ್ಥಿನಿಯರಿಗೆ ಶುಲ್ಕ ರಹಿತ ಉಚಿತ | 
ಶಿಕ್ಷಣ ನೀಡಲಾಗುತಿದೆ. 

ಈ ಕಛೆರಿಯ ಪತ್ರ ಸಂಖ್ಯೆ : ಪಪೂಶಿ/ತೈ ಶಾ/ಆನ್‌- 
ಲೈನ್‌ ತರಗತಿ/ 2020- 2 ದಿನಾಂಕ 2102. 2020 
ರನ್ತಯ ಕೋವಿಡ್‌-19 ಸಾಂಕ್ರಾಮಿಕ ಕಾಯಿಲೆ 
ಹಿಸೆಲೆಯಲ್ಲಿ ದೇಶ ಹಾಗೂ ರಾಜ್ಯದಲ್ಲಿ ಲಾಕ್‌ಡೌನ್‌ 
ಜಾರಿಯಲ್ಲಿದ್ದ ಕಾರಣ 2020- 2ನೇ ಸಾಲಿನ ಶೈಕ್ಷಣಿಕ 


el 


ಚಟುವಟಿಕೆಗಳನ್ನು ಸ್ಥಗಿತಗೊಳಿಸೆ “ಬಾರದೆಂದು 
ವಿದ್ಯಾರ್ಥಿ ಗಳನ್ನು ಅವರ ಮನೆಯಲ್ಲಿಯೇ 
ಶೈಕ್ಷಣಿಕವಾಗಿ ಸಜ್ಜುಗೊಳಿಸುವುದು ಮತ್ತು ರಜೆಯ 
ದಿನಗಳಲ್ಲಿ ಸಕ್ರಿಯವಾಗಿ ಬಳಸಿಕೊಂಡು ಪಾಠ- 
ಪ್ರವಚನಗಳನ್ನು ಯೂಟ್ಯೂಬ್‌ ಮೂಲಕ ಪ್ರೀ- 
ರೇಕಾರ್ಡ್‌ಡ್‌ ವೀಡಿಯೋ ಪಾಠಗಳನ್ನು ಆಪ್‌ಲೋಡ್‌ 
ಮಾಡಲಾಗಿದೆ. ಸದರಿ ಪಾಠಗಳ ಯೂಟ್ಯೂಬ್‌ ಲಿಂಕ್‌ 


https://www. 


youtube.com/cdpuedkpucpa ಈ 
ತರಗತಿಗಳ ಸಹಾಯದಿಂದ ವಿದ್ಯಾರ್ಥಿಗಳ ಕಲಿಕೆ 


ಪ್ರಕ್ರಿಯೆಯಲ್ಲಿ ನಿರಂತರತೆಯನ್ನು  ಕಾಯ್ದುಕೊಳ್ಳ 
ಲಾಗಿದೆ. ಇದು ಪ್ರೀ-ರೇಕಾರ್ಡೆಡ್‌ ವಿಡಿಯೋ 
ಆಗಿರುವುದರಿಂದ ವಿದ್ಯಾರ್ಥಿಗಳು ಸದರಿ ಲಿಂಕ್‌ 
ಬಳಸಿಕೊಂಡು ಜ್ಞಾನರ್ಜನೆಗಾಗಿ  ಪನರ್‌ಮನನ 
ಮಾಡಿಕೊಳ್ಳಲಾಗಿದೆ. 


ಇಪಿ 29 ಪಿಎಂಎ 2020 


ಮಾ ನ್‌್‌ 
(ಎಸ್‌. ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


